ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2035(2311) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎಂ.ಪಿ ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 

ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ವಿಷಯ: ಶಾಲಾ ಕಟ್ಟಿಡಗಳ ದುರಸ್ತಿ ಕಾರ್ಯ ನೆರವೇರಿಸುವ ಬಗ್ಗೆ 
(ಅ) ರಾಜ್ಯದಲ್ಲಿ 2018 ರಿಂದ ಇಲ್ಲಿಯವರೆಗೆ ಸರ್ವ ಶಿಕಣ ಅಭಿಯಾನ ಯೋಜನೆಯಡಿ ಶಾಲಾ 
ಕಟ್ಟಡ ದುರಸ್ತಿ, ಕುಡಿಯುವ ನೀರು, ಶೌಚಾಲಯ ಮತ್ತು ಕಟ್ಟಡ ನಿರ್ವಹಣೆಗಳಿಗೆ ಬಿಡುಗಡೆ 
ಮಾಡಲಾದ ಅನುದಾನವೆಷ್ಟು; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 
(ಆ) ಬಿಡುಗಡೆಯಾದ ಅನುದಾನದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆದ ಕಾಮಗಾರಿಗಳ ವಿವರ 
ಕಾಮಗಾರಿ ನಡೆಸಿದ ಶಾಲೆಗಳ ಹೆಸರಿನೊಂದಿಗೆ ಇದಕ್ಕ ಖರ್ಚಾದ ಅನುದಾನ ಹಾಗೂ ಪ್ರಸ್ತುತ 
ಉಳಿಕೆ ಅನುದಾನದ ವಿವರಗಳನ್ನು ನೀಡುವುದು; 


(ಇ) ಒಂದು ಮೇಳೆ ಬಿಡುಗಡೆಗೆ ಬಾಕಿಯಿದ್ದಲ್ಲಿ ಬಾಕಿ ಮೊತ್ತವೆಷ್ಟು; ಯಾವ ನಿಗಧಿತ 
ಅವಧಿಯೊಳಗೆ ಅನುದಾನ ಬಿಡುಗಡೆ ಮಾಡಲಾಗುವುದು? 


